ಕರ್ನಾಟಿಕ ವಿಧಾನ ಪರಿಷತ್ತು 


14 ಅಧಿವೇಶ 
ಚುಕ್ಕೆ ರಹಿತ ಪ್ರಶ್ನೆ ಸಂಖ್ಯೆ 218 
ಸದಸ್ಯರ ಹೆಸರು ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ 
(ಸ್ಲಳೀಯ ಸಂಸ್ಥೆಗಳ ಕೇತು) 
ಉತ್ತರಿಸುವ ಸಚಿವರು ಮಾನ್ಯ ಉಪಮುಖ್ಯಮಂತಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 
TAMAS SCE 04[031 A019 
3 ಪ್ರಶ್ನೆ ಉತ್ತರ 
ಅ) | ಕಾರವಾರ ಜಿಲ್ಲೆಯ ಜೋಯಿಡಾ ತಾಲ್ಲೂಕಿನ | ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನ 
ಪಣಸೂಲಿಯಿಂದ ಚೈಲ್‌ಪಾರ್‌ ವರೆಗಿನ ರಾಮ- | ಪುಧಾನಿ ಗ್ರಾಮ ಪಂಚಾಯತ ವ್ಯಾಪ್ತಿಯ ರಾ.ಹೆ.-46 
ಲಕ್ಷಣ ಗೌಳಿವಾಡಾ ರಸ್ತೆ ನಿರ್ಮಾಣವಾಗಿ 3| ರಿ೦ದ ಜನತಾ ಕಾಲೋನಿ ವ್ಥಾಯಾ nes 
ತಿಂಗಳಲ್ಲೇ ಹದಗೆಟ್ಟಿದ್ದು ಸದರಿ ರಸ್ತೆ ಮ bi ಅ 
ಸ್ತು f ¥ ) 
ನಿರ್ಮಾಣದಲ್ಲಿ ಕೋಟ್ಯಾಂತರ ರೂಪಾಯಿ | ಫ್ರಾಮಗಾರಿಯನ್ನು ರೂ 35000 ಲಕ್ಷ ಅಂದಾಜು 
ಅವ್ಯವಹಾರ ಆಗಿದ್ದು, ಇದು ಸರ್ಕಾರದ ಗಮನಕ್ಕೆ ಮೊತ್ತದಲ್ಲಿ ಕೈೆಗೆತಿಕೊಂಡಿದ್ದು, ಕಾಮಗಾರಿ 
ಬಂದಿರುತ್ತದೆಯೆಳಿ; (ವಿವರ ನೀಡುವುದು) ಪ್ರಗತಿಯಲ್ಲಿದೆ. ರೂ.64.52ಲಕ್ಷ ವೆಚ್ಚ ಭರಿಸಲಾಗಿದೆ. 
ಕಿ.ಮೀ 030 ರಲ್ಲಿ ಸೇತುವೆ ಕಾಮಗಾರಿಯನ್ನು 
ಪೂರ್ಣಗೊಳಿಸಬೇಕಾಗಿದೆ. ಕಾಮಗಾರಿ 
ಪ್ರಗತಿಯಲ್ಲಿರುವಾಗ ಗುಣಮಟ್ಟ ಕಾಯ್ದುಕೊಂಡು 
ಕಾಮಗಾರಿ ನವಿರ್ವಹಿಸಲಾಗಿದೆ. ಅಗಸ್ಟ 2019 ರಿಂದ 
ನವೆಂಬರ್‌ 2019 ರವರೆಗೆ ಈ ಸಾಲಿನಲ್ಲಿ ಸುರಿದ ಭಾರಿ' 
ಮಳೆಯಿಂದಾಗಿ ಸಿ.ಡಿ ಗಳ ಪಕ್ಕದಲ್ಲಿ ರಭಸವಾಗಿ ನೀರು 
ಹರಿದು ಸಿ.ಡಿ ಗಳ ಅಪ್ರೋಚ್‌ ರಸ್ನೆಯು ಹಾಳಾಗಿರುತದೆ. 
ಇದನ್ನು ಕೂಡಲೇ ಸರಿಪಡಿಸುವಂತೆ ಗುತ್ತಿಗೆದಾರರಿಗೆ 
ಈಗಾಗಲೇ ಸೂಚನೆಗಳನ್ನು ನೀಡಲಾಗಿದ್ದು, 
ಸರಿಪಡಿಸಲು ಗುತ್ತಿಗೆದಾರರು ಕ್ರಮವಹಿಸಿರುತ್ತಾರೆ. ಸಿ.ಡಿ 
ಭಾಗದ ಹೊರತಾಗಿ ಉಳಿದ ಎಲ್ಲಾ ಕಡೆ ರಸ್ತೆಯು 
ಸುಸ್ನಿಯಲ್ಲಿರುತ್ತದೆ. 
ಸದರಿ ಕಾಮಗಾರಿಗೆ ಸಂಬಂಧಿಸಿದಂತೆ ಯಾವುದೇ 
ರೀತಿಯ ಅವ್ಯವಹಾರ ಜರುಗಿರುವುದಿಲ್ಲ 
ಆ) | ಸದರಿ ರಸ್ತೆ ನಿರ್ಮಾಣಕೆ ಮಂಜೂರಾಗಿರುವ | (1) 2016-17ನೇ ಸಾಲಿನ ಸದರಿ ರಸ್ತೆ ಕಾಮಗಾರಿಗೆ 
ಅನುದಾನವೆಷ್ಟು; ಸದರಿ ರಸ್ತೆ ನಿರ್ಮಾಣ ಅಪೆಂಡಿಕ್ಸ್‌-ಇ ನಲ್ಲಿ ರೂ.350.00ಲಕ್ಷ 
ಮಂಜೂರಾತಿ ನೀಡಲಾಗಿರುತ್ತದೆ. 


ಮಾಡಿರುವ ಗುತ್ತಿಗೆದಾರರ ವಿವರ ಹಾಗೂ ಇದಕ್ಕೆ 
ಸಂಬಂಧಿಸಿದ ಅಧಿಕಾರಿ ವರ್ಗದವರ ವಿವರ 
ನೀಡುವುದು; 


(2 ಸದರಿ ಕಾಮಗಾರಿಯ ಗುತ್ತಿಗೆಯನ್ನು ಶ್ರೀ ರಮೇಶ 
ಎಸ್‌. ನಾಯಕ್‌ (ಆರ್‌.ಎಸ್‌.ನಾಯಕ & ಕಂಪನಿ) 
ತೊರ್ಕೆ, ಕುಮಟಾ ಉತ್ತರ ಕನ್ನಡ ಜಿಲ್ಲೆ ಇವರಿಗೆ 
ವಹಿಸಲಾಗಿದೆ. 

(3) ಈ ಕಾಮಗಾರಿಯ ಅನುಷ್ಠಾನದ ಅವಧಿಯಲ್ಲಿ 


ಕಾರ್ಯನಿರ್ವಹಿಸಿದ ಅಧಿಕಾರಿಗಳ ವಿವರ 
ಕೆಳಕಂಡಂತಿದೆ: 
(॥) ಕಾರ್ಯನಿರ್ವಾಹಕ ಇಂಜಿನೀಯರರು: 


ಶ್ರೀ ವೀ.ವೀ ಸಜ್ಮನರ (ವಿವೃತ್ತ) 
ಶ್ರೀ ಆರ್‌.ಎಚ್‌. ಕುಲಕರ್ಣಿ(ಪ್ರಭಾರಿ) 
ಶ್ರೀ. ಕೃಷ್ಣಾರೆಡ್ಡಿ ಎಚ್‌ ಎಂ (ಹಾಲಿ) 


(1) ಸಹಾಯಕ ಕಾರ್ಯನಿರ್ವಾಹಕ ಇಂಜಿನೀಯರರು: 
ಶ್ರೀ ಉದಯ ಡಿ ಛಬ್ಬಿ 
ಶ್ರೀ ಆರ್‌.ಎಚ್‌. ಕುಲಕರ್ಣಿ(ಪ್ರಭಾರಿ) 
ಶ್ರೀ ವಿಜಯಕುಮಾರ ಹೆಚ್‌ (ಹಾಲಿ) 


ಸಂ ಪುಶ್ನೆ 


ಉತ್ತರ 


() ಸಹಾಯಕ ಇಂಜಿನೀಯರರು 
ಶ್ರೀ ರಾಘವೇಂದ್ರ ದೊಡ್ಡಮನಿ 
ಶ್ರೀ ಅರುಣಡಿ (ಹಾಲಿ) 


ಇ) [ಈ ರೀತಿ ಸರ್ಕಾರದ ಕೋಟ್ಯಾಂತರ ರೂಪಾಯಿ 
ಸಂಬಂಧಿಸಿದವರ 
ಶಿಸ್ಸಿನ 
ಕ್ರಮಕ್ಕೆ ಗೊಳ್ಳುವುದೇ; ಇಲ್ಲವೇ ಉನ್ನತ ತಂಡದಿಂದ 
ತನಿಖೆ ಮಾಡಿಸಿ ಕ್ರಮ ಕೈಗೊಳ್ಳುವುದೆ; (ಸವಿಸ್ತಾರ 


ಅವ್ಯವಹಾರ ಆಗಿರುವುದಕ್ಕೆ 


ವಿರುದ್ಧ ಸರ್ಕಾರ ಕೂಡಲೇ 


ವರದಿ ನೀಡುವುದು) 


ಈ) [ಸರ್ಕಾರ ಈ ವಿಷಯವನ್ನು 
ಪರಿಗಣಿಸುವುದೇ? (ವಿವರ ನೀಡುವುದು) 


ಗಂಭೀರವಾಗಿ. 


ಈ ಕಾಮಗಾರಿಯನ್ನು ಗುಣಮಟ್ಟ ಕಾಯುಕೊಂಡು 
ನಿರ್ವಹಿಸಲಾಗುತ್ತಿದೆ. ಆದರೆ ಆಗಸ್ಟ್‌ 2019 ಮತ್ತು 
ಅಕ್ಸೋಬರ್‌ 2019ರ ಮಾಹೆಯಲ್ಲಿ ಉಂಟಾದ 
ನೆರೆಹಾವಳಿ ಹಾಗೂ ಅತಿವೃಷ್ಟಿಯಿಂದ ಸದರಿ ರಸ್ತೆಯ 
ಸಿಡಿಗಳು ಹಾಳಾಗಿದ್ದು, ಕಾಮಗಾರಿಯು ಇನ್ನೂ 
ಪ್ರಗತಿಯಲ್ಲಿರುತದೆ. ಇವುಗಳನ್ನು ಸರಿಪಡಿಸಲು 
ಗುತ್ತಿಗೆದಾರರಿಗೆ ನಿರ್ದೇಶನ ನೀಡಲಾಗಿರುತ್ತದೆ. 


ಸೆಂ:ಲೋಇ/207/ಐಎಫ್‌ಎ/2020 (ಇ-ಕಛೇರಿ) 


A 


(ಗೋವಿಂದ್ರ.ಪರಿ.ಸಾರಜೋಳ) 
ಉಪಮುಖ್ಯಮಂತ್ರಿಗಳು ಹಾಗೂ 
ಲೋಕೋಪಯೋಗಿ ಸಚಿವರು 


